ಕೆ. ಉಮಾದೇವಿ 


ಅಹಲ್ಯಾ-ಇಂದ್ರ ಕಥೆಯನ್ನು ನಿರೂಪಿಸುವ ಪಟ್ಕಿರಕಲ್ಲಿನ 


ಕುತೂಹಲಕಾರಿ ಶಿಲ್ಪ 


ಬಾದಾಮೀ ಚಾಲುಕ್ಕ ದೊರೆ ಇಮ್ಮಡಿ ವಿಕ್ರವಕಾ 
ದಿತ್ಯನ ಆಡಳಿತಾವಧಿಯಲ್ಲಿ ನಿವರ್ಣಾಣಗೊಂಡ ಪಟ್ಟಿ ದ 
ಕಲ್ಲಿನ (೭೩೩-೪೪) ವಿರೂಪಾಕ್ಷ ಮತ್ತು ಮಲ್ಲಿಕಾರ್ಜನ 
ದೇವಾಲಯಗಳ ಕಂಬಗಳು ರಾವಕಾಯಣ, ಮಹಾ 
ಭಾರತ, ಪುರಾಣ, ಪಂಚತಂತ್ರ ಮಂಂತಾದ ಕೃತಿಗಳನ್ನೂ 
ಧರಿಸಿದ ನಿರೂಪಣಾತ್ಮಕ ಕಥಾನಕ ಶಿಲ್ಪಗಳಿಂದ ಅಲಂ 
ಕಾರಗೊಂಡಿವೆಯೆಂಬುದು ಸರ್ವವಿದಿತ.! ಇವುಗಳಲ್ಲಿ 
ಅನೇಕ ಶಿಲ್ಪಗಳಂ ನಿರೂಪಿಸುವ ಕಥೆಗಳಾವವು ಎಂಬರಿ 
ದನ್ನು ಈಗಾಗಲೇ ನಿರ್ಧರಿಸಲಾಗಿದ್ದರೂ ಕೆಲವು ಗುರುತಿ 
ಸಲಾರದೇ ಉಳಿದಂಕೊಂಡಿವೆ. ಕೆಲವು ಶಿಲ್ಪಗಳ ಕೆಳಗೆ 
ಕಥೆಗಳ ಪಾತ್ರಗಳನ್ನು ಶಾಸನಗಳಿಂದ ಸೂಚಿಸಲಾಗಿದೆ. 
ಅಂಥದೊಂದಂ ನಿರೂಪಣಾ ಶಿಲ್ಪ ಅಹಲ್ಕೆ ಮತ್ತು 
ಇಂದ್ರರನ್ನು ಕುರಿತದ್ದಾಗಿದೆ. 


ಈ ಶಿಲ್ಪ ವಿರೂಪಾಕ್ಷ ದೇವಾಲಯದ ಸಭಾ 
ಮಂಟಪದ ' ವಾಯುಂವ್ಕ ಭಾಗದಲ್ಲಿರುವ ಎರಡನೇ 
ಕಂಬದ ದಕ್ಷಿಣ ಮತ್ತ ಪೂರ್ವ ಮುಂಖಗಳಲ್ಲಿ ಕಂಡಂ 
ಬರುತ್ತದೆ. ಅದರ ವಿವರವನ್ನು ಹೀಗೆ ಕೊಡ 
ಬಹುದು : 


ಕಂಬದ ದಕ್ಷಿಣ ಮುಖ: 
ವವರ ಎಡದಿಂದ ಬಲಕ್ಕೆ)... 


(ಚಿತ್ರ-೧) (ನೋಡು 


೧. ಮೇಲ್ಭಾಗದ ಪಟ್ಟಿಕೆ: ತಿಲೋತ್ಮವೆಂ 
ಕುಳಿತಿದ್ದಾಳೆ ಹಾಗೂ ಇಂದ್ರ ಮತ್ತು ವಜ್ರ ಅವಳೆಡೆಗೆ 
ಸಾಗಿ ಬರುತ್ತಿದ್ದಾರೆ ; ತಿಲೋತ್ತವೆಂ ತನ್ನ ಎಡಕ್ಕೆ 
ಸಾಗುತ್ತಿದ್ದಾಳೆ ; ತಿಲೋತ್ತಮೆ ಮತ್ತು ಅಹಲ್ಕೆ 
ಕಟ್ಟೆಯ ಮೇಲೆ ವಕಾತನಾಡುತ್ತ ಕುಳಿತಿದ್ದಾರೆ. 


೨. ಕೆಳಪಟ್ಟಿಕೆ : ಪರಿಚಾರಕರ ಮಧ್ಯೆ ಮನೆ 
ಯೊಂದರಲ್ಲಿ ಇಂದ್ರ-ವಜ್ರರಂ ಕುಳಿತಿದ್ದಾರೆ ; ತಿಲೋ 
ತ್ತವೆಂ ಅವರೆಡೆಗೆ ಸಾಗಿಬರುತ್ತಿದ್ದಾಳೆ ; - ಬಾಗಿಲು 


ಕಾಯಲು ವಿಶಿಷ್ಟ ರೀತಿಯ ಪಸ್ತ 4 ಧಾರಿಯಿದ್ದಾ ನೆ; 
ತಿಲೋತ್ತಮೆ ಇಂದ್ರ-ವಜ್ರರೊಂದಿಗೆ ವಕಾತನಾಡಂತ್ರಿ' 
ದ್ವಾಳೆ. 

ಕಂಬದ ಪೂರ್ವ ಮುಖ : (ಚಿತ್ರ-೨)- 

೧. ಮೇಲ್ಭಾಗದ ಪಟ್ಟಿಕೆ : ಅರ್ಧವೃತ್ತಾಕೃತಿ 
ಯಲ್ಲಿ ಯಷಿಗಳ ಸಹಿತ ಆಶ್ರಮ. ಇದರ ಕೆಳಗೆ ಪಟ್ಟಿಕೆ 
ಯಲ್ಲಿ ಮರದಡಿಯಲ್ಲಿ ಮಲಗಿ ವಿಶ್ಠ ಶ್ರಮಿಸುತ್ತಿರುವ ಸ್ತ್ರೀ 
ತನ್ನ ಎಡಬದಿಗೆ ಚಲಿಸುತ್ತಿರುವ ಸ್ತ್ರೀ ; ಅಲ್ಲಿ ಇಬ್ಬರು 
ವ್ಯಕ್ತಿಗಳು ವಕಾತನಾಡುತ್ತ ಕುಳಿತಿದ್ದಾರೆ. ಇವರು ಯಷಿ 
ಗಳಂತೆ ಕಾಣುತ್ತಾರೆ. 


೨. ಕೆಳಪಟ್ಟಿಕೆ: ಇಂದ್ರ ಮತ್ತು ತಿಲೋ 
ತ್ತಮೆ ವಕಾತನಾಡಿಕೊಳ್ಳುತ್ತಿದ್ದಾರೆ ; ತಿಲೋತ್ತಮೆ ತನ್ನ 


1 ರಾಮಾಯಣ ಮಹಾಭಾರತದ ಕಥೆಗಳಲ್ಲದೆ, ಭಾಗವತ ಪ್ರರಾಣದಿಂದಾಯ್ಡ, ಮುಖ್ಯವಾಗಿ ಕೃಷ್ಣಚರಿತೆಯ ನಿರೂಪಣಾತ್ಮಕ 
ಶಿಲ್ಪಪಟ್ಟಿಕೆಗಳು ಈ ಕಂಬಗಳ ಮೇಲೆ ಕಂಡುಬರುತ್ತವೆ. ಪಂಚತಂತ್ರದಿಂದಾಯ್ದ ಟಿಟಿ ಕೈಭಸ ಮುದ್ರ ಕಥೈಮಂಗ ಮತ್ತು ಕೀಲಿನ 
ಕಥೆ, ಮಂಗ ಮತ್ತು ಮೊಸಳೆಯ ಕಥೆ ಮುಂತಾದವೂ ಯಶೋಧರಚರಿತೆಯ ಕಥೆಯೂ ಈಗಾಗಲೇ ಗಮನಿಸಲ್ಪಟ್ಟಿವೆ. 


೬೮ 


ಇತಿಹಾಸ ದರ್ಶನ 


ಎಡಕ್ಕೆ ಚಲಿಸುತ್ತಿದ್ದಾಳೆ ; ಇಂದ್ರ-ತಿಲೋತ್ತವೆಂಯರು 
ಸಾಗುತ್ತಿದ್ದಾರೆ ; ಇಂದ್ರ-ಅಹಲ್ಕೆಯರರಿ ಒಬ್ಬರ 

"ಐ ಶಿ ಬ 
ನ್ನೊಬ್ಬರು ತಬ್ಬಿಕೊಂಡಿದ್ದಾರೆ. 


ಇಂದ್ರ-ಅಹಲ್ಕೆಯರ ಕಥೆಯ ವಿವಿಧ ನಿರೂಪಣೆ 
ಗಳು ರಾಮಾಯಣ, 2 ಬ್ರಹ್ಮಪುರಾಣ,3 ಕಥಾಸರಿತ್ಸಾಗರ* 
ಗಳಲ್ಲಿ ಕಂಡುಬರುತ್ತವೆಯಲ್ಲದೆ ಮಹಾಭಾರತದಲ್ಲಿಯೂ₹ 
ಉಲ್ಲಿಖಿತವಾಗಿದೆ. ಆದರೆ ಈವರೆಗೆ ನಾವು ಗಮನಿಸಿ 
ರುವ ನಿರೂಪಣೆಗಳಲ್ಲಿ ತಿಲೋತ್ತಮೆಯಾಗಲೀ ವಜ್ರ 
ನಾಗಲೀ ಯಾವದೇ ಪಾತ್ರವಹಿಸಿದಂತೆ ಕಂಡುಬಂದಿಲ್ಲ. 
ಯಷಿ ಗೌತಮನು ಇಂದ್ರನಿಗೆ ಶಾಪವಿತ್ತಾಗ ಅವನ 
ಮೈಯಲ್ಲಿ ಸಾವಿರ ಕುರೂಪಿ ಚಿನ್ಹೆಗಳು ಕಾಣಿಸಿಕೊಂಡ 
ವೆಂದೂ ಅವು ಇಂದ್ರನು ತಿಲೋತ್ತಮೆಯನ್ನು ನೋಡಿ 
ದಾಗ ಸಾವಿರ ಕಣ್ಣು ಗಳಾಗಿ ವಕಾರ್ಪಟ್ಟವೆಂದೂ ಕಥಾ 
ಸರಿತ್ಸಾಗರದಲ್ಲಿ ಉಲ್ಲೇಖವಿದೆ.* 


ಪ್ರಸ್ತುತ ಶಿಲ್ಪ ನಿರೂಪಿಸುವ ಕಥೆ ಬಹುಶಃ ಈ 
ಕೆಳಗಿನಂತಿದೆ : 


ರಾಮಾಯಣ, ಬಾಲಕಾಂಡ, ಅಧ್ಮಾಯ ೪೮ 
ಬ್ರಹ್ಮಪುರಾಣ, ಅಧ್ಯಾಯ ೮೭ ' 


ಮಹಾಭಾರತ, ಉದ್ಯೋಗಪರ್ವ, ಅಧ್ಯಾಯ ೧೨ 
ಕಥಾಸರಿತ್ಸಾಗರ 


AUN AWN 


ಇತಿಹಾಸ ದರ್ಶನ 


ಇಂದ್ರನು ತನ್ನ ಆಯುಧವಾದ ವಜ್ರದೊಂದಿಗೆ 
(ವರಾನವಾಕೃತಿ)ತಿಲೋತ್ತಮೆಯೆಡೆಗೆ ಹೋಗಿ ಅಹಲ್ಯೆಗೆ 
ತನಗವಳಲ್ಲಿ ಉಂಟಾಗಿರುವ ಅನುರಾಗವನ್ನು ತಿಳಿಸುವಂತೆ 
ಕೇಳಿಕೊಳ್ಳುತ್ತಾನೆ. ಅಹಲೈಗೆ ವಿಷಯ ತಿಳಿಸಿದ ತಿಲೋ 
ತ್ರಮೆ ಮರಳಿ ಇಂದ್ರನೆಡೆಗೆ ಬಂದು ಅವನನ್ನು ಗೌತವಂ 
ಖುಷಿಯ ಆಶ್ರಮಕ್ಕೆ ಕರೆದೊಯ್ಯತ್ತಾಳೆ. ಅಲ್ಲಿ 
ಖುಷಿಯ ವೇಷದಲ್ಲಿ ಇಂದ್ರ ಅಹಲ್ಕೆಯೊಡನೆ ಕೂಡಿ 
ಕೊಳ್ಳುತ್ತಾನೆ. 


ನಾವು ಇಲ್ಲಿ ಶಿಲ್ಪ-ಕಥಾನಕವನ್ನು ಈ ರೀತಿ ಅರ್ಥ 
ವಿಸುವದು ಸರಿಯಿದ್ದರೆ, ಇದರಿಂದ ಮುಖ್ಯ ಸಂಗತಿ 
ಯೊಂದು ಸೂಚಿತವಾಗುತ್ತದೆ : ಚಾಲುಕ್ಕ ಶಿಲ್ಪಿಗಳು 
ಅಹಲ್ಮಾ-ಇಂದ್ರ ಕಥೆಯ ಬೇರೆ ಆವೃತ್ತಿಯನ್ನು ಈ 
ಶಿಲ್ಪದಲ್ಲಿ ಬಳಸಿದ್ದಾರೆ. ಆ ಆವೃತ್ತಿ ನನಗೆ ತಿಳಿದಿರುವ 
ಮಟ್ಟಿಗೆ ಸದ್ಯ ಲಭ್ಯವಿರುವ ಸಾಹಿತ್ಯಕ ಆಧಾರಗಳಲ್ಲಿ 
ಕಂಡುಬರುತ್ತಿಲ್ಲ. 


ಸಿ. ಎಚ್‌. ಟಾವ್ನಿ (ಅನುವಾದ) ; ಕಥಾಸರಿತ್ಸಾಗರ, ಪು. ೧೨೨.೨೩ 


೬೯ 


